


॥ ಶ್ರೀ ॥ 


ದ್ವಾಪರ ಅಂತ್ಯದಲ್ಲಿ ಭೂಭಾರ ಹೊರಲಾರದೆ ಭೂದೇವಿಯು 
ಬ್ರಹ್ಮನ ಮೊರೆ ಹೋಗುತ್ತಾಳೆ. ಭೂಭಾರವನ್ನು ಇಳಿಸುವರೇ 
ಭಗವಂತನಾದ ವಿಷ್ಣುವೇ ಸಮರ್ಥನೆಂದು ತಿಆದು ಭೂದೇವಿಗೆ 
ಆಶ್ಲಾಸನೆ ಕೊಟ್ಟು ಎಲ್ಲಾ ದೇವರಿಂದ ಕೂಡಿ ಕ್ರೀರಸಾಗರಕ್ಕೆ ಹೋಗಿ 
ಭಗವಂತನಾದ ಶ್ರೀವಿಷ್ಣುವಿನ ಸ್ತೋತ್ರ ಮಾಡುತ್ತಾನೆ. ಆಗ್ಯೂ 
ಆಶರೀರವಾಣಿಯಾಗಿ ಭಗವಂತನು ಕ್ಷಪ್ಪ ಸಮಯದಲ್ಲಿ ದೇವಕಿಯ 
ಎ೦ಟನೇ ಗರ್ಭದಲ್ಲ ಹುಟ್ಟ ಬರುವನೆಂದು ತಿಳಿಸಿತು. ಹಾಗೂ 
ಭೂಭಾರ ಇಳಸುವಲ್ಲಗೆ ದುಷ್ಟಶಕ್ತಿಗಳನ್ನು ನಾಶಮಾಡಿ ಧರ್ಮವನ್ನು 
ರಕ್ಷಿಸುತ್ತೇನೆ೦ದು ತಿಳಸಿತು. ಅದೇ ಪ್ರಕಾರ ಭಗವಾನ್‌ ವಿಷ್ಣುವು ಶ್ರಾವಣ 
ಬಹುಳ ಅಷ್ಟಮಿಯ ದಿನರಾತ್ರೆ ದೇವಕಿಯ ಎ೦ಟನೇ ಮಗುವಾಗಿ 
ಹುಟ್ಟ ಬಂದನು. ಆ ದಿನವನ್ನು ಶ್ರೀಕೃಷ್ಣಜನ್ಯಾಷ್ಟಮಿ ಎ೦ದು ವೈಷ್ಣವ 
ವೃತವನ್ನು ಆಚರಿಸಿ ಬ೦ದಲ್ಲ ನಮ್ಮ ಸಕಲ ದುರಿತಗಳು ನಾಶವಾಗಿ 
ನಮ್ಮನ್ನು ಪರಮಪದಕ್ಕೆ ಕೊ೦ಡೊಯ್ಯುತ್ತೇನೆ೦ದು ಭಗವ೦ತನು 


ಆಶ್ವಾಸನೆಯನ್ನು ಕೊಟ್ಟರುತ್ತಾನೆ. 





ಪೂಜಾ ಬಗ್ಗೆ ಸಾಮಾಗ್ರಿಗಳು :- ತುಲಸಿದಳ, ತಾವರೆ ಎಲೆ ಮತ್ತು 
ಹೂ, ಶುಂಠಿಗಿಡ, ಆಸನಕ್ಕಾಗಿ ಮಣೆ, ಬಾಳೆಎಲೆ, ಅಕ್ಕಿ, ಪಂಚಾಮೃತಕ್ಕೆ 
ಬೇಕಾದ ಸಕ್ಕರೆ, ಜೇನು, ತುಪ್ಪ, ಮೊಸರು, ಇತ್ಯಾದಿ. ಆ ಮೇಲೆ 
ಬಟ್ಟೆ, ಯಜ್ಜೋಪವಿತ, ಆಭರಣ, ಗಂಧ, ಅಕ್ಷತೆ, ಪತ್ರಪೂಜೆಗೆ 
ತುಲಸೀ ಪತ್ರ ಇತ್ಯಾದಿ. ಪುಷಪೊಜೆಗೆ ಕೇತಕೀ, ಕಮಲ, ಚಂ೦ಪಕಿ, 
ಇತ್ಯಾದಿ. ದೂಪಕ್ಕೆ ದಶಾಂಗ, ದೀಪ, ನೈವೇದ್ಯಕ್ಕೆ ಬೇಕಾದ ಸಕಲ 
ವಸ್ತುಗಳು ಮತ್ತು ಅರ್ಫ್ಯಕ್ಕೆ ದನದ ಹಾಲು, ಶುದ್ಧ ನೀರಿನೊಂದಿಗೆ, 
ಹೂ, ದರ್ಬೇ, ಕೇದಕಿ ಇವುಗಳು ಅವಶ್ಯ ಬೇಕಾಗಿವೆ. 





ಪೂಜಾಕ್ರಮದ ಟಫ್ಪಣ 

ಪೂಜೆಗೆ ಸಾಧನಗಳನ್ನು ಸಿದ್ಧಪಡಿಸಿಕೊ೦ಡು, ಸಂಧ್ಯಾವಂದನ, 
ಆಚಮನ ಇತ್ಯಾದಿಗಳನ್ನು ಮಾಡಿ ಭೂತೋಚ್ಚಾಟನಂ ಮಂತ್ರದಿಂದ ಪ್ರಾರ್ಥಿಸಿ, 
ಘಂಟಾನಾದವನ್ನು ಮಾಡುತ್ತಾ ಘಂಟಾಗೇ ಮಂತ್ರದಿಂದ ದೇವರನ್ನು ಸ್ಮರಿಸಿ, 
ಮುಂದೆ ಕೊಟ್ಟಿರುವ ಮಂತ್ರಗಳಿಂದ ಕಲಶ, ಶಂಖಪೂಜೆಯಲ್ಲಿ ಹೇಳಿದಂತೆ 
ಗಂಧಪುಷಾದಿಗಳನ್ನು ಸಮರ್ಪಿಸುವುದು. ತದನಂತರ ಪಂಚಾಮೃತ. 
ಪೀಠಪೂಜೆಯಲ್ಲಿ ತಿಳಿಸಿದಂತೆ ತುಲಸಿದಲ ಸಮರ್ಪಿಸಿ, ಧ್ಯಾನಮಾಡಿ 
ಆವಾಹನ, ಆಸನ, ಪಾದ್ಯ ಅರ್ಫ್ಯ, ಆಚಮನ, ಮಧುಪರ್ಕ ಆಯಾಯ 
ಮಂತ್ರಗಳಿಂದ ಸಮರ್ಪಿಸುವುದು. ಪಂಚಾಮೃತಾಭಿಷೇಕವನ್ನು ಅಲ್ಲಲ್ಲಿ 
ಕಾಣಿಸಿದಂತೆ ಸಮರ್ಪಿಸುವುದು. ಆಮೇಲೆ ಪುರುಷಸೂಕ್ತದಿ೦ದ ಶಂಖದಲ್ಲ 
ನೀರು ತುಂಬಿಸಿ ಶಂಖದ ನೀರಿನಿಂದ ಮಹಾಭಿಷೇಕ ಮಾಡುವುದು. ನಂತರ : 
ವಸ್ತ್ರ ಯಜ್ಞೋಪವಿತ, ಭೂಷಣ, ಗಂಧ, ಅಕ್ಷತೆ, ಪುಷ್ಪ ಅಲ್ಲ ತಿಳಿಸಿರುವ 
ಮಂತ್ರಗಳಿಂದ ಸಮರ್ಪಿಸುವುದು. ನಂತರ ಅಂಗಪೂಜೆ, ಪತ್ರ, 
ಪುಷಪೂಜೆಯನ್ನು ಮಾಡುವುದು ಮತ್ತು ವಿಷ್ಣುಸಹಸ್ತನಾಮಾವಳಿ, 
ಶ್ರೀಕೃಷ್ಣಾಷ್ಟೋತ್ತರಗಳಿ೦ದ ತುಲಸಿದಲ ಅರ್ಪಿಸಿ, ದೂಪ, ದೀಪವನ್ನು 
ಕೊಟ್ಟಿರುವ ಮಂತ್ರದಿಂದ ಸಮರ್ಪಿಸುವುದು, 
ನೈವೇದ್ಯ ವಿಧಿ :- ದೇವರ ಮುಂದೆ ಚತುಷ್ಕೋಣ ಬಿಡಿಸಿ "ಶ್ರೀ" ಬೀಜ್‌ 
ಮಂತ್ರ ಬರೆದು ಅದರ ಮೆಲೆ ನೈವೇದ್ಯಗಳನ್ನಿಟ್ಟು ಓಂ ನಮೋ 
ನಾರಾಯಣಾಯ ಮೂಲ ಮಂತ್ರ ಹೇಳಿ ನೈವೇದ್ಯದ ಮೇಲೆ ತುಲಸಿದಲದಿಂದ 
ನೀರನ್ನು ಪ್ರೋಕ್ಷಿಸಿ, ಪಂಚಮುದ್ರೆಗಳನ್ನು ತೋರಿಸಿ ತುಲಸಿದಲ ಹಿಡಿದು 
ಮಂತ್ರವನ್ನು ಜಪಿಸಿ ನೀರನ್ನು ತೆಗೆದುಕೊಂಡು ನೈವೇದ್ಯದ ಸುತ್ತಲೂ ಹಾಕಿ, 


ಆ 


ಶಂಖದಲ್ಲಿರುವ ನೀರನ್ನು ಹರಿವಾಣಕ್ಕೆ ಸುರಿದು, 14ನೇ ಮಂತ್ರದಲ್ಲಿ ತಿಳಿಸಿದಂತೆ 
ಪ್ರಾಣಾತ್ಮನೇ ನಾರಾಯಣ ಸ್ವಾಹ ಹೀಗೆ ಮಂತ್ರಗಳಿ೦ದ ನೈವೇದ್ಯಗಳನ್ನು 
ಸಮರ್ಪಿಸುವುದು. ಹಾಗೆ ನಂತರ ಮಂಗಳಾರತಿ, ಮಂತ್ರ ಪುಷ್ಪಾಂಜಲಿ, 
ಪ್ರದಕ್ಷಿಣಾ, ನಮಸ್ಕಾರ ಮಂತ್ರ ಇವುಗಳನ್ನು ಸಮರ್ಪಿಸುವುದು. ಪ್ರಾರ್ಥನೆ 


ಮಾಡಿ, ಕೃಷ್ಣಾರ್ಪಣೆ ಮಾಡುವುದು. ಮುಂದೆ ಅರ ಪ್ರಧಾನ, ಮಾಡುವುದು. 
ಡಿ 





ಶ್ಲೀಪೃಫ್ಣ ಜನ್ಸಾವ್ಣಮಿರ ಪಂಜರ 


ಸಂಕಲ್ಪ 


ಆಚಮ್ಯ ಪ್ರಾಣಾನಾಯಾಮ್ಯ, ವರ್ತಮಾನೇ ವ್ಯವಹಾರಿಕ ರ 
ನಾಮ ಸ೦ವತ್ತರೇ ದಕ್ಷಿಣಾಯನೇ ವರ್ಷ ಯತಾ ಶ್ರಾವಣ ಮಾಸೇ 
ಷ್ನಪಕ್ಷೇ ಅಷ್ಟಮ್ಕಾಂ. SOR ವಾಸರೇ ಏವಂ ಗುಣವಿಶೇಷಣ 
ಹೆ ಪುಣ್ಯ ತಿಥೌ ಅನಂತಕಲ್ಯಾಣ-ಗುಣಪರಿಪೂರ್ಣ 
ಕ್ಷೀರಾಬ್ಧಿ ಶಾಯಿ ಶಿಷ್ಯ ಪ್ರೇರಣಾಯಾ ಶ್ರೀವಿಷ್ಣು ಪ್ರೀತ್ಯರ್ಥಂ 
ಮಮ “ಸಮಸ್ಯ ಪಕ್ಷಯದ್ದಾರಾ-ಸತ್ತುತ ಫಲಾವಾಪ್ತ 'ರ್ಥಂ 
weer ಮೋಕ್ಷ- ಬೆತುರ್ವಿದ ಪುಣ್ಯ ಪುರುಷಾರ್ಥ 
ಸಿದ್ಧಿದ್ದಾರ ಶ್ರೀಜನ್ಮಾಷ್ಟಮೀ ವೃತ ಸಂಪೂರ್ಣ- ಫಲಾವಾಪ್ತ ರಂ, 
ದಶಾಫಲವ್ರತಾಂಗ ಸಪರಿವಾರ ಶ್ರೀಬಾಲಕೃಷ್ಣಸ್ಯ, ಪದ್ಮಪರಾಣೋಕ್ತ 
ಪ್ರಕಾರೇಣ ಯಥಾಶಕ್ತ್ಯಾ ಯಥಾಜ್ಞಾನೇನ ಯಥಾಮಿಲಿತೋಪಚಾರೈಸ 
ಧ್ಯಾನವಾಹನಾದಿ ಷೋಡಶೋಪಚಾರ- ಪೂಜಾಂ ಕರಿಷ್ಠ. 
[ ಇತಿ ಸ೦ಕಲ್ಪಯೇತ್‌ ] 


ಭೂತೋಚ್ಛಾಟನಂ 
ಅಪಸರ್ಪಂತು ಭೂತಾ ಯೇ ಭೂತಾ ಭುವಿ ಸಂಸ್ಥಿತಾಃ 
ಯೇ ಭೂತಾ ವಿಫ್ನ ಕರ್ತಾರಸ್ತೇ ಗಚ್ಛಂತು ಶಿವಾಜ್ಜಯಾ | 
ಇತಿ ಶಿವಂ ಸಂಪ್ರಾರ್ಥ್ಯ ಓಂ ನಮೋಸ್ತಾಯ ಫಟ್‌ | 


ಇತಿ ಕಾಲತ್ರಯಂ ಕೃತ್ವಾ 'ಭೂತಾನುಚ್ಛಾಟಯೇತ್‌. 





ಘಂಟಾನಾದ 
ಘಂಟಾಗ್ರೇ ಬ್ರಹ್ಮದೈವತ್ಯ೦ ಮುಕುಟೇ ಗರುಡಸ್ತಥಾ | 
ನಾದೇ ಸರಸ್ತತೀ ದೇವಿ ನಾಲೇ ನಾಗಾಧಿದೈವತಂ | 


ಕಲಶಪೂಜ 

ಕಲಶಸ್ಕ ಮುಖೆ ವಿಷ್ಣುಃ ಕಂಠೇ ರುದಃ ಸಮಾಶ್ರಿತಃ | 
ಮೂಲೇ ತತ್ರಸ್ತಿ ತೋ ಬ್ರಹ್ಮಾ ಮಧ್ಯೇ ಮಾತೃಗಣಾಃ SK ತಾ 
ಕುಕ್ಸ್‌ತು ಸಾಗರಾಃ ಸರ್ವೇ ಸಪದ್ದಿಪಾ ವಸುಂಧರಾ | 
ಯಗ್ಗೇದೋಥ ಯುಜುರ್ವೇದಃ ಸ ಇಾಮವೇದೋ ಹೃಥರ್ವಣಃ | 
ಅಂಗೈಶ್ಚ ಸಹಿತಾಃ ಸರ್ವೇ ಕಲಶಾಂಬುಸ ಸಮಾಶ್ರಿತಾಃ | 
ಗಂಗೇ ಚ ಯಮುನೇ ಚೈವ ಗೋದಾವರಿ ಸರಸ್ವತೀ | 
ಆಸು ಸಿಂಧು ಕಾವೇರಿ ಜಲೆಸ್ಮಿನ್‌ ಸನ್ನಿಧಿ ಕುರು | 


ಓಂ ಎಮಂಮೇ ಗಂಗೇ ಯಮುನೇ ಸರಸ ತೀ ಶತುದ್ರಿ ಸ್ತೋಮಂ ಸಚತಾ 


| ಪಿಂ 


ಯೇವೈ ತ ನ್ನ ವಿಸೃಜಂತಿ ಧೀರಾಸೇ ಜನಾಸೋ ಅಮೃತತ್ತಂ ಭಜಂತೇ ॥೨॥ 





ರ್ಯ 
ಪರುಷ್ಣ್ಯಾ 


| | 
.. ಅಸಿಕ್ಕಾ ಮರುದ್ರಧೇ ವಿತಸ್ತಯಾರ್ಜೀಕೀಯೇ ಶೃಣುಹ್ಯಾ ಸುಷೋಮಯಾ 0 
| | 


ತಾಸಿತೇ ಸರಿತೇ ಯತ್ರ ಸಂಗತೇ ತತ್ರಾಪ್ಲು ತಾಸೋ ದಿವಮುತತಂ೦ತೀ | 


ಇತಿ ಯಕ್‌ ಪಠಿತ್ವಾ, ಪಂಚಮುದ್ರಾಃ ಪ್ರದರ್ಶ 
ಕಲಶದೇವತಾಭ್ಯೋ ನಮಃ 
ಗಂಧಾಕ್ಷತ ಪುಷ್ಪಾಣಿ ಸಮರ್ಪಯಾಮಿ. 


ಎತ್ತ 


ಪಂಚಮುದ್ರಾ ಪ್ರದರ್ಶ 
( ಮುದಗಳನ್ನು ಹಿಂದಿನ ಪುಟದಲ್ಲಿ ಕಾಣಿಸಿದೆ ) 


ಮುದ್ರೆ :- 1. ನಿರ್ವಿಷಕರಣಾರ್ಥ - ತಾರ್ಕ್ಷ್ಟ್ಯ ಮುದ್ರಾ 
2. ಅಮೃತೀಕರಣಾರ್ಥ - ದೇನು ಮುದ್ರಾ 
3. ಪವಿತೀಕರಣಾರ್ಥ - ಶಂಖ ಮುದ್ರಾ 
4. ದಿಗ್ಗಂಧನಾರ್ಥ  —- ಗದಾ ಮುದ್ರಾ 
೨. ಸ೦ರಕ್ಷಣಾರ್ಥ - ಚಕ್ರ ಮುದ್ರಾ 
 ಶಂಖಪಹೂಜಾ 


| ಶ೦.ಖೇ ಚಂದ್ರಾರ್ಕದ್ಧವತ್ಯಂ ಮಧ್ಯೇ ವರುಣದೇವತಾ ! 
| ವೃಷ್ಠೇ ಪ್ರ ಪ್ರಜಾಪತಿಂ ನಿದ್ಧಾದಗೇ ಗಂಗಾ ಸ ಸತೀ 1 
ತಂ ಪುರಾ ಸ ಸಾಗರೋತ್ತನ್ಸೋ ್‌ ವಿಷ್ಣುನಾ ಎದ್ಧ ತಃ ಕರೇ / 
ಮಿ ತಃ ಸರ್ವದೇವೈೆ ಶ ಪಾ೦ಚಜನ್ಯ ನಮೂ ಸು ತೇ ॥ 
ಗರ್ಭಾ ದೇವಾರಿನಾರೀಣಾಂ ವಿಶೀರ್ಯಂತೇ ಸಹಸಧಾ ! 
ತವ ನಾದೇನಾ ಪಾತಾಲೇ ಪ ಪಾಂಚಜನ್ಯ ನಮೋಸ್ತುತೇ ॥ 
ಇತಿಮಂತ್ರಾನ್‌ ಪಠಿತ್ತಾ, ಶಂಕದೇವತಾಭ್ಯೋ ನಮಃ 
ಗ೦ಧಾಕ್ಷತ ಪುಷ್ಪಾಣಿ ಸಮರ್ಪಯಾಮಿ. 
ಪಂಚಾಮೃತಪೂಜಾ 
| ಶೇರೇ ಗೋವಿಂದಾಯ ನಮಃ ! ದಧಿನಿ ವಾಮನಾಯ ನಮಃ |! 
| ಪ ತೇ ವಿಷ್ಣವೇ ನಮಃ /! ಮಧಿನಿ ಮಧುಸೂದನಾಯ ನಮಃ / 
ಶರ್ಕರಾಯಾಂ ಅಚ್ಚು ತಾಯ ನಮಃ ॥ 
ಪಂಚಾಮೃತ ದೇವತಾಭ್ಯೋ ನಮಃ, 
ತುಲಸೀದಲಂ ಸಮರ್ಪಯಾಮಿ. 





_ 6- 





« 
ವಾವ್‌ ಹಾ 
ಮ್ಲ 





ವಿಷ್ಣೋರಾಸನಭೂತಾಯ ದಿವ್ಯ ರತ್ನ 


ಪ್ರಧಾನ ಪುರುಷೇಶಾಯ ಮಹಾಪೀಠಾಯ ತೇನಮಃ ॥ 
ಸರ್ವಾಭ್ಯಃ ಪೀಠದೇವತಾಭ್ಯೋ ನಮಃ | 
ತುಲಸೀ ಪುಷಂ ಸಮರ್ಪಯಾಮಿ. 
ಧ್ಯಾನಂ 

(ಅಆ೦ಜಲೌ ತುಳಸೀಪುಷ್ಟಾಣಿ ಗೃಹೀತ್ವಾ ಶ್ರೀಬಾಲಕೃಷ್ಣಂ ಧ್ಯಾಯೇತ್‌] 

ಯೇ ಚತುರ್ಭುಜಂ ಕೃಷ್ಣಂ ಶಂಖಚಕ್ರ ಗದಾಧರ೦ | 


ಧ್ಯ 
ಪೀತಾಂಬರಧರಂ ದೇವಂ ಮಾಲಾಕೌಸುಭ ಭೂಷಿತ೦ NON 


ತಮದ್ಭುತಂ ಬಾಲಕಮಂಬುಚೇಕ್ಷಣಂ | 

ಚತುರ್ಭುಜ೦ ಶಂಖಗದಾರ್ಯದಾಯುಧಂ೦ | 

ಶ್ರೀವತ್ಸಲಕ್ಷ್ಮ೦ ಗಲಶೋಭಿಕೌಸ್ತುಭ೦ 

ಖೀತಾಲಬರಂ ಸಾಂದ್ರ ಪಯೋದ ಸೌಭಗಂ ॥೨॥ 

ಮಹಾರ್ಹ ವೈಡೂರ್ಯ ಕಿರೀಟಕು೦ಡಲ | 

ತ್ರಿಷಾ ಪರಿಷ್ಕಕ್ತ ಸಹಸಕುಂತಲಂ! 

ಉದ್ದಾಮ ಕಾಂಚ್ಕಾಂಗದ ಕಂಕಣಾದಿಬಿ 

ರ್ವಿರೋಚಮಾನಂ ವಸುದೇವವೊಕ್ಷಿತ೦ ॥೩॥ 
ಬಾಲಕೃಷ್ಣಮುದಾರಾ೦ಗ೦ ದೇವಕೀ ಗರ್ಭಸ೦ಭವಂ | 
ಧಾಯೇದಭಿಷ್ಣ ಸಿದ್ದರ್ಥ್ಯಂ ಲೋಕಾನುಗಹ ವಿಗ್ರಹಂ 1೪॥ 
ಶ್ರೀವತ್ಸಾಂಕ೦ ಜಗದ್ಯೋನಿಂ ಕೃಷ್ಣಂ ಧ್ಯಾಯೇತ್‌ ಜಗದ್ಗುರುಂ | 
ಪೀತಾಂಬರಧರಂ ದೇವಂ ಮುಕ್ತಾ ಮಾಲಾ ವಿಭೂಷಿತಂ ॥೫॥ 


7 - 








/ / / / / / / 
/ / / / / / / / 
| 


ಸ ಭೂಮಿಂ ವಿಶ್ತತೋ ವೃತ್ವಾತ್ಯತಿಷ್ಠದ್ಧ ಶಾಂಗುಲಮ್‌ ॥. 


ಶ್ರೀಬಾಲಕೃಷ್ಣಾಯ ನಮಃ ಧ್ಯಾನ೦ ಸಮರ್ಪಯಾಮಿ. 
ಆವಾಹನಂ 
ಆವಾಹಯೇಜ್ಞಗನ್ನಾಥಂ ರುಗ್ನಿಣೀ ಪ್ರಾಣವಲ್ಲಭಂ | 
ಪಣತಾರ್ತಿಹರಂ ದೇವಂ ಸತ್ಯಭಾಮೇಷ್ನದಾಯಕರಂ ॥ 
ಏಹ್ಯೇಹಿ ಜಗನ್ನಾಥ ದೇವಕೀ ಸಹೀತಃ ಪ್ರಭೋ | 
ಅದ್ಯತ್ಹಾಂ ಪೂಜಯಿಷ್ಯಾಮಿ ಬೀತೋಹಂ ಭವಸಾಗರಾತ್‌ ॥ 
| | 


ಓ೦ಆತ್ಮಾದೇವನಾಂ ಭುವನಸ್ಯ ಗರ್ಭೋ ಯಥಾ ವಂಶ ಚರತೀದೇವ ಯಶಃ 
| | 


ದೊಷಾ ಈದಸ್ಯ ಶ್ರಣಿವರೇನ ರುಪಂ ತಸ್ಮೈವಾತಾಯ ಹವಿಷಾ ವಿಧೇಮ ॥ 
ಶ್ರೀಬಾಲಕೃಷ್ಣಾಯ ನಮಃ ಶ್ರೀಬಾಲಕೃಷ್ಣಾಯ ಮಹಾಯಾಮಿ ॥ 
ಕೃಷ್ಣಂ ಚ ಬಲಭದ್ರಂ ಚ ವಸುದೇವಂ ಚ ದೇವಕೀಂ ! 
ನಂದಗೋಪ ಯಶೋದಾಂ ಚ ಸುಭದಾಂ ತತ್ರ ಪೂಜಯೇತ್‌॥ 
ಸಕಲ ಪರಿವಾರ ದೇವತಾಭ್ಯೋ ನಮಃ ತಾನ್‌ ಆವಾಹಯಾಮಿ. 


ಷಣ್‌ ಮುದ್ರಾ ಪ್ರದರ್ಶ 
(ಮುದ್ರೆಗಳನ್ನು ಹಿ೦ದಿನ ಪುಟಗಳಲ್ಲಿ ಕಾಣಿಸಿದೆ) 
ಮುದ್ರೆ :- 1 ಆವಾಹಿತೋ ಭವ 2. ಸಂಸ್ಥಾಪಿತೋ ಭವ 
3. ಸನ್ನಿಹಿತೋ ಭವ 4. ಸನ್ನಿರುದ್ಧೋ ಭವ 
5. ಸಮ್ಮುಖೊ ಭವ 6. ಅವಕುಂಠಿತೊ ಭವ 





_8- 





ಆಸನಂ 
ಯೋಗಿ ಹೃತದ್ಮನಿಲಯ ಧ್‌ ಮನೋಹರ | 
ಆಸನಂ ಗೃಹ್ಯತಾ೦ ದೇವ ಶಕಟಾಸುರ ಭಂಜನ ॥ 
| 
| 
ಓಂ ಪುರುಷ ಏವೇದಂ ಸರ್ವಂ ಯದ್ದೂತಂ ಯಚ್ಚ ಭವ್ಯ೦ 
| | | | 
ಉತಾಮ ತತ್ಪಸ್ಯೇ ಶಾನೋ ಯದನ್ನೆ ೇನಾತಿರೋಹತಿ ॥ 


ಷ್ಲಾಯ ನಮಃ ಆಸನಂ ಸಮರ್ಪಯಾಖು. 


ಪಾದ್ಯಂ 
ತೃಣೀಕೃ ತತೃಣ ಣಾವರ್ತ ಜೇನು ಕಾಸುರ ಭಂಜನ । 
ಪಾದ್ಯಂ ಗೃಹಣಾ ದೇವೇಶ ವತ್ಸಾಸುರ ನಿಬರ್ಹಣೆ ॥ 
| | 
ಓಂ ಏತಾವಾನಸ್ಯ ಮಹಿಮಾಃತೋ ಜ್ಯಾಯಾಶ್ಚ ಪೂರುಷಃ 
| | | 
ಪಾದೋಸ್ಯ ವಿಶ್ವಾ ಭೂತಾನಿ ತ್ರಿಪಾ ದಸ್ಕಾಮೃತಂ೦ ದಿವಿ ॥ 
ಶ್ರೀಬಾಲಕ್ಕಷ್ಣಾ ಷ್ಲಾಯ ನಮಃ ಪಾದ್ಯಂ. ಸಮರ್ಪಯಾಮಿ. 


ಶ್ರೀಬಾಲಕೃಷ್ಣಾ 


ಅರ್ಥ್ಯಂ 
ಬಕಭ೦ಜನ ದೇವೇಶ ಭವಪಾಶ ವಿಮೋಚನ | 
ಅರ್ಫ್ಥ್ಯಂ ಗೃಹಣಾ ಜ್‌ ಭಕ್ತಾನಾಭಿಷ್ಟದಾಯಕ | 


ಓಂ ತಿಪಾ ಪಾದೂರ್ಧ್ಯ ಉದೈ ತುರುಷ ಪಾದೋಸ್ಟೇಹಾಭವತ್ತುನಃ | 
ತತೋ ವಿಪ್ರಜವೈಕ್ರಾಮತ್ಸಾಶನಾನಶನೇ ಅಭೀ ॥ 


ಶ್ರೀಬಾಲಕ್ಕ ಷ್ಟಾಯ ನಮಃ ಅರ್ಥ್ಯಂ ಸಮರ್ಪಯಾಮಿ. 
9. 


lll 


ಆಚಮನಂ 
ಬಾಂಣೂರಮುಷ್ಟಿಕಾರಿಷ್ನ ಬಿಏಧಾಸುರ ಭಂಜನ । 
ಅಘೋರ ದೈತ್ಸಾಶಮನ ಗೃಹಾಣಾಚಮನಂ ರ | 
| ಈ | 
ಓಂ ತಸ್ಮಾದ್ದಿರಾಳಜಾಯತ ವರಾಜೋ ಅಧಿ ಪೂರುಷ 


ಸ ಜಾತೋ ಅತ್ಯರಿಚ್ಛತ ಪ ಪಶ್ಚಾದ್ದೂಮಿಮಥೋ ಪುರಃ ॥ 
ಶ್ರೀಬಾಲಕ. ಷ್ಣಾಯ ನಮಃ ಆಚಮನಂ ಸಮರ್ಪಯಾಮಿ. 


ಮಧುಪರ್ಕಂ 
ದಛಿ-ಕ್ಷೀರ-ಫೃ ತಂ ಚೆ ಚೈವ ಮಧುಖಂಡ ವಿಮಿಶ್ರಿತಂ | 
ತೃಪ್ರರ್ಥ್ಯಂತವ" ದೇವೇಶ ಮಧುಪರ್ಕಂ ದದ್ಯಾಮ್ಯಹಂ | 
ಶ್ರೀಬಾಲಕ ಷಾಯ ನಮಃ ಮಧುಪರ್ಕಂ ಸಮರ್ಪಯಾಮಿ. 
ಪಂಚಾಮ ಿತಾಭಿಷೇಕ:ಃ 
ಪಯಸಾ ನಂ 
ಕಾಮಧೇನೋಃ ಸಮುದ್ಧೂತಂ ದೇವರ್ಷೀ-ಪಿತ ೈ-ತೃಪಿದಂ | 
ಪಯೋ ಹಚ್‌ ದೇವೇಶ ಸ್ನಾನಾರ್ಥಂ ಪತತಾಂ || 


ಓಂ ಆಪ್ಯಾಯಸ್ಸ ಸಮೇತು ತೇ ವಿಶ್ವತಃ ಸೋಮ ವೃಷ್ಣ್ಯ ೦। 


ಭವಾ ವಾಸಿಸ ಇ ಸಂಗಥೇ ॥ | 
ಶ್ರೀಬಾಲಕೃಷ್ಣಾಯ ನಮಃ ಪಯಸಾ ನಂ ಸಮರ್ಪಯಾಮಿ. 
ದಧಿಸ್ನಾ ನಂ. 
ಚಂದ್ರ ಮಂಡಲ-ಸಂಕಾಶಂ ಸ ಸರ್ವದೇವಪ್ರಿಯಂ ದದಿ | 
ಭಕ್ತಾ ಕನದಾಮಿ ದೇವೇಶ ಸ್ನಾನಾರ್ಥಂ ಪ್ರತಿಗೃಹ್ಯತಾಂ ॥ 
- 10. 


ಓಂ ದಧಿಕ್ರಾನ್ಸೋ ಅಕಾರಿಷಂ ಜಿಷ್ಣೋ ರಶ್ನಸ್ಯ ವಾಜಿನಃ । 
| 
ಸುರಭಿ ನೋ ಮುಖಾ ಕರತ್‌ ಪಣ ಆಯೂಂಪಿ ತಾರಿಷತ್‌। 
ಶ್ರೀಬಾಲಕೃಷ್ಣಾಯ ನಮಃ ದಧಿಸ್ನಾನಂ ಸಮರ್ಪಯಾಮಿ. 


ಫೃತಸ್ನಾ ನಂ 


ಆಜ್ಯಂ ಸುರಾಣಾಮಾಗಾರ ಆಜ್ಯಂ ಯಜ್ಞೇ ಪ್ರತಿಷ್ಠಿತಂ | 


ಆಜ್ಯಂ ಪವಿತ್ರಂ un ಸ್ನಾನಾರ್ಥಂ ಪ್ರತಿಗೃ ಹೃತಾಂ | 
ಓಂ ಫೃತಂ ಮಮ ಫೃತಮಸ್ಯ ಯೋ ತೇ ಶ್ರಿತೋ ಪೃತಮಸ್ಸ aes 
ಅನುಷ್ಠಧಮಾ ವಹ ಮಾದಯಸ್ಸ ಧಾ ಕೃತಂ ವೃಷಭ ವಕ್ಷಿ ಹವ್ಯಂ । 
ಶ್ರೀಬಾಲಕೃಷ್ಣಾಯ ನಮಃ ಫೃತಸ್ಸಾನಂ ಸಮರ್ಪಯಾಮಿ. 
ಮಧುಸ್ನಾನಂ 
ಸರ್ವ್‌ಷಧಿ-ಸಮುತ್ತನ್ನಂ ಪೀಯೂಷಸದೃ್ಭೃಶಂ೦ ಮಧು । 
ಸ್ನಾನಾರ್ಥಂ ತೇ ಪ್ರಯಚ್ಛಾಮಿ ಗೃಹ್ಯಶಾಂ ಪರಮೇಶ್ವರ | 
ಓಂ ಮಧು ವಾತಾ ಖತಾಯತೇ ಮಧು ಕ್ಷರಂತಿ ಸಿಂಧವಃ । 
ಮಾಧ್ದೀರ್ನಃ ಸಂತೋಷಧೀಃ | 
ಶ್ರೀಬಾಲಕೃಷ ಷ್ಲಾಯ ನಮ ಮಧುಸ್ನಾ ನಂ ಸಮರ್ಪಯಾಮಿ. 
ಶರ್ಕರಾಸ್ನಾನಂ 


ಇಕ್ಷುದಂಡ-ಸಮೂದ್ಭೂತಂ ದಿವ್ಯತರ್ಕರಯಾ ಹರಿಂ । 
ಸ್ನಾಪಯಾಮಿ ಮಹಾಜಕಾ ಪ್ರೀತೋ ಭವ ಸುರೇಶ್ವರ ॥ 


ಸ ಸಭಾ ಎಂ 
w ITs 











| 
A ತ್‌ಾ ಕ ಎರೋ ) | | | 
ಒಲ ಸ್ಥಾದುಃ ಪವಸ್ಥ ಬಿವ್ಸಾಯ ಜನ್ಮನೇ ಸ್ವಾದುರಿಂದ್ರಾಯ ಸುಹವೀತುನಾಮ್ನೇ | 


ಸ್ವಾದುರ್ಮುತ್ರಾಯ 


ವರುಣಾಯ ವಾಯುವೇಬೃಹಸ್ಪತಯೇ ಮಧುಮಾ ಆದಾಭ್ಯಃ॥ 
ಶ್ರೀಬಾಲಕೃಷ್ಣಾಯ ನಮಃ ಶರ್ಕರಾಸ್ನಾನಂ ಸಮರ್ಪಯಾಮಿ. 
ಪಂಚಾಮೃತಸ್ನಾನಂ 
ಪಯೋದಧಿ ಫೃತಾದೀನಿ ಹೃತ್ತಾಗೋಪಿ ಕುಮಾರಕ್ಕೆಃ | 
ವರ್ಧಯನ್‌ ಗೋಪಿಕಾಗೇಹೇ ಹಾಸ್ಯಕಾರಕ ಬಾಲಕ್ಕೆಃ | 
ಶ್ರೀಬಾಲಕೃಷ್ಣಾಯ ನಮಃ 
ಪ೦ಚಾಮೃತಸ್ನಾನಂ ಸಮರ್ಪಯಾಮಿ. 
ಪ೦ಚಾಮೃತಸ್ನಾನಾನ೦ತರಂ 
ಶ್ರೀಬಾಲಕೃಷ್ಣಾಯನಮಃ | 
ನಾರಿಕೇಲೋದಕಸ್ನಾನಂ ಸಮರ್ಪಯಾಮಿ. 
ಶುದ್ಧೋದಕಸ್ನಾನಂ 
ನಾರಾಯಣ ನಮಸ್ತೇಸ್ತು ನರಕಾರ್ಣವ ತಾರಕ । 
ಗ೦ಂಗೋದಕ೦ ಸಮಾನೀತಂ ಸ್ನಾನಾರ್ಥಂ ಪ್ರತಿಗೃಹ್ಯತಾಂ ॥ 
ಶ್ರೀಬಾಲಕೃಷ್ಣಾಯ ನಮಃ 
ಶುದ್ಧೋದಕಸ್ನಾನಂ ಸಮರ್ಪಯಾಮಿ. 
ಮಹಾಭಿಷೇಕಂ | 
ಗ೦ಗಾಜನಕ ಗೋಪಾಲ ಗೋಪಾಲಗೋವರ್ಧನಧರಾಧರ 
ಕಾಲಿಯಾಹಿ ಶಿರೋಮಾಲಾ ರತ್ನಾರ್ಚಿತ ಪದಾಂಬುಜ । 


| | | 
ಓಂ ಯತುರುಷೇಣ ಹವಿಷಾ ದೇವಾ ಯಜ್ಞಮತನ್ನತ | 


| | 
ವಸಂತೋ ಆಸ್ಕಾಸೀದಾಜ್ಯಂ ಗ್ರೀಷ ಇದ್ದ ಶರದ್ದವಿಃ ॥ 


ರ್‌ 


fl], 7/1] 


ಶ್ರೀಬಾಲಕೃಷ್ಣಾಯ ನಮಃ ಸ್ನಾನಂ ಸಮರ್ಪಯಾಮಿ. 
[ಪುರುಷಸೂಕ್ಷದಿಂದ ಶಂಖದಲ್ಲ ನೀರನ್ನು ತುಂಬಿಸಿ 
ಶಂಖದಿಂದ ಅಭಿಷೇಕ NN J 
ವಸ್ತ್ರಂ 
ಜಲಕ್ರೀಡಾ ಸಮಾಸಕ್ತ ಗೋಪಿ ) ವಸ್ತಾಪಹಾರಕ | 
ವಸ್ತ್ರಂ ಗೃಹಣಾ ದೇವೇಶ ನರಕಾಸುರ ಭಂಜನ ॥ 


ಓಂ ತ೦ ಯಜ್ಞಂ ಬರ್ಹಿಷಿ ಪೌಕ್ಷನ್‌ ಪ ಮರುಷ ಷಂ ಜಾತಮಗ್ರತಃ । 


ತೇನ ದೇವಾ ಓಯಜಂತ ಸಾ ಸಾಧ್ಯಾ ಯಷ ಯಶ್ಚ ಯೇ ॥ 
ಶ್ರೀಬಾಲಕ್ಕ ಷ್ಲಾಯ ನಮಃ 
ವಸ್ತಯುರ್ಗಂ೦ ಸಮರ್ಪಯಾಮಿ. 
ಯಜ್ಞೋಪವಿತಂ / 
ಯಜ ಭೃದ್ಯಜ್ನದೇವೇಶ ಯಜ್ಞಾಂತಕ ನಿಬರ್ಹಣ | 


ಗಿ 


ಯಜ್ಞ ಸಾಧನ ಯಜ್ಞಾಂಗ ಯಜ್ಞಾನಾಂ ಫಲದಾಯಕ ॥ 
ಓ೦ ತಸ್ಪಾದ್ವಜ್ಞಾತರ್ವ ಹುತಃ ಸಂಭ್ಯತಂ ಪೃಷದಾಜ್ಯಂ । 

ಆ | | ” 
ಪಶೂನ್‌ತಾಶ್ಚಕ್ರೇ ವಾಯವ್ಯಾನಾರಣ್ಯಾನ್‌ ಗ್ರಾಮಶ್ಚ ಯೇ ॥ 
ಶ್ರೀಬಾಲಕೃ ಷ್ಲಾಯ ನಮಃ 'ಯಜ್ಞೋಪವಿತಂ ಸಮರ್ಪಯಾಮಿ. 

ಶ್ರೀಬಾಲಕೃ ಷ್ಣಾಯ ನಮಃ 
ನಾನಾವಿಧ ಆಭರಣಂ ಸಮರ್ಪಯಾಮಿ. 
ಭೂಷಣಂ 
ಕಿರೀಟಕುಂಡಲಾದೀನಿ ಕಾಂಚೀವಲಯುಗ್ಗಕಂ | 
ಕಾಸ್ತುಭಂ ವನಮಾಲಾಂಚ ಭೂಷಣಾನಿ ಭಜಸ್ವ ಬೋ ॥ 
ಶ್ರೀಬಾಲಕೃಷ್ಣಾಯ ನಮಃ ಭೂಷಣಾನಿ ಸಮರ್ಪಯಾಮಿ. 


-13- 





ಗಂಧಂ 
ಗಂಧಾನ್ನ; ಹಾಣ ದೇವೇಶ ಕುಂಕುಮಾಗರು ಸಂಯುತಾನ್‌। 
ಕಸೂ ರೀ ಸಂಯುತಾ ಕೃಷ್ಣ ಕಮಲಾಕ್ಷ ನಮೋಸ್ತುತೇ ॥ 


ಓಂ ತಸ್ಮಾದ್ಯಜ್ಞಾ ಸರ್ವಹುತ ಯಚಃ ಸಾಮಾನಿ ಜಜ್ಜಿರೇ | 


ಛಂದಾಂಸಿ ಜಜ್ಜಿರೇ ತಸ್ಮಾದ್ಯಜು ಸ್ವಸ್ಥಾದಸಾಯತ | 
ಶ್ರೀ ಬಾಲಕ ೈಪ್ಲಾಯ ನಮಃ ಗಂಧಂ ಸಮರ್ಪಯಾಮಿ. 
ಅಕ್ಷ ತಾಃ 
ಅಕ್ಷತಾ೦ಶ್ಚಂದ್ರ ವರ್ಣಾಭಾನ್‌ ಹರಿದ್ರಾಚೂರ್ಣ ಸಂಯುತಾನ್‌; 
ಅಕ್ಕತಾನ್ಸ ಸಹ್ಯತಾಂ ದೇವ ue ವತ್ತಲ॥ 


ಓಂ ಅರ್ಚತಪ್ರಾರ್ಚತ ಪ್ರಿಯಮೇಧಾಸೊ ಆರ್ಜಿತ | 
ಅರ್ಚಂತು ಪುತ್ರಕಾ ಉತಮರನ್ನ ದೃಷ ಪ್ಲಾವರ್ಚತ ॥ 


ಪ್ರೀಯೇಜಾತಃ ಶ್ರಿಯ ಅನಿ ರಿಯಾಯ ಶ್ರಿಯಂವಯೊ ಜರಿತ್ರಭ್ಯೋದಧಾತಿ | 


| | 
eho ಅಮತತ್ತಮಾಯ ನ್ನವಂತಿ ಸತ್ಕಾ ಸಮಿಥಾಮಿತ ದೌ ॥ 


ಶ್ರೀಬಾಲಕ್ಷ ೈಷ್ಣಾಯ ನಮಃ ಅಕ್ಷತಾನ್‌ ಸಮರ್ಪಯಾಮಿ. 
ಪುಷ್ಪಂ 
ಕದಂಬ ಬಹು ಕೊಣಯೂರಿಣ ಕುಸುಮಾನಿ ಚ । 
ತುಲಸೀ ಸ೦ಯುತಾನ್‌ ದೇವ ಗೃಹಾಣ ಮಧುಸೂದನ ॥ 
| | | 
ಓಂ ತಸ್ಮಾದಶ್ವಾ ಅಜಾಯಂತ ಯೇ ಕೇ ಚೋಭಯಾದತಃ । 


| | | | 
ಗಾವೋ ಹ ಜಜ್ಜಿರೇ ತಸ್ಮಾತ್ರಸ್ಮಾಜ್ಞಾತಾ ಅಜಾವಯಃ ॥ 


ಶೀಬಾಲಕ ಷ್ಣಾಯ ನಮಃ ಪುಷ್ಪಂ ಸಮರ್ಪಯಾಮಿ. 


ಇ ಲ 





- 14 - 


ನಾ 
ಎರಾ... ಸರಾ... 


/ 
ಅಥನಾಮ ಪೂಜಾ ' 
, ಓಂ ಶ್ರೀಕೃಷ್ಣಾಯ ನಮಃ 2. ಓಂ ವಿಷ್ಣವೇ ನಮಃ 
ಓಂ ಹರಯೇ ನಮಃ 4. ಓ೦ ಅನಂತಾಯ ನಮಃ 


] 
A 
5 ಓಂ ಗೋವಿಂದಾಯ ನಮಃ 6. ಓಂ ಗರುಡ ಧ್ವಜಾಯ ನಮಃ 
7. ಓಂ ಹೃಷಿಕೇಶಾಯ ನಮಃ 8. ಓಂ ಪದ್ಮನಾಭಾಯ ನಮಃ / 
9 


, ಓಂ ಹರಯೇ ನಮಃ 10. ಓ೦ ಪ್ರಭವೇಃ ನಮಃ 
11. ಓಂ ವಿಷ್ಣವೇ ನಮಃ 12. ಓ೦ ನಾರಾಯಣಾಯ ನಮಃ 
13. ಓಂ ವೈಕು೦ಠಾಯ ನಮಃ 14. ಓಂ ಕೇಶವಾಯ ನಮಃ / 
15. ಓಂ ಮಾಧವಾಯ ನಮಃ 16. ಓ೦ ಸ್ವಯಂಭುವೇ ನಮಃ 
17. ಓಂ ದೈತ್ಕಾರಯೇ ನಮಃ 18. ಓಂ ಪುಂಡರೀಕಾಕ್ಷಾಯ ನಮಃ 
19. ಓಂ ಪೀತಾಂಬರಧರಾಯ.... 20. ಓ೦ಅಚ್ಚುತಾಯ ನಮಃ 
21. ಓಂ ಶಾರ್ಜಪಾಣಯೇ ಗ 22. ಓ೦ ವಿಶ್ವಾಯೇ ನಮಃ 
23. ಓಂ ಜನಾರ್ಧನಾಯ...... 24. ಓಂ ಉಪೇಂದ್ರಾಯ ನಮಃ / 


25. ಓಂ ಇಂದ್ರವರಜಾಯ.... 26. ಓಂ ದೇವಕೀ ನಂದನಾಯ....... 
27. ಓಂ ವಾಸುದೇವಾಯ..... 28. ಓ೦ ಬಾಲಕೃಷ್ಣಾಯ ನಮಃ 


ಇತಿ ನಾಮ ಪೂಜಾಂ ಸಮರ್ಪಯಾಮಿ. 
ಅಥಾಂಗ ಪೂಜಾ 
ಓಂ ಕಾಳೀಯ ಮರ್ದನಾಯ.. ಪಾದೌ ಪೂಜಯಾಮಿ 
ಓಂ ಕಂಸಮದಭಂಜನಾಯ..... ಗುಲೌ ಪೂಜಯಾಮಿ 
ಓಂ ಕೇಶಿಫ್ಲೇ ನಮಃ ಜಂಘೇ ಪೂಜಯಾಮಿ 
ಓಂ ಶಕಟಾಸುರ ಭಂಜನಾಯ...... ಜಾನೂನಿ ಪೂಜಯಾಮಿ 
ಇ (ಇ 





ಓ೦ 
ಓ೦ 
ಓಂ 
ಓಂ 
ಓ೦ 
ಓ೦ 
ಓ೦ 
ಓ೦ 
ಓಂ 
ಓಂ 
ಓಂ 
ಓಂ 
ಓ೦ 


OO AI ಓಂ UY = 


. ಜರಿ ಶ್ರೀಕೃಷ್ಣಾಯ ನಮಃ 
. ಓ೦ ಅನಂತಾಯ ನಮಃ 


. ಓ೦ ಹರಯೇ ನಮಃ 


ಧೇನುಕಾಪಹಾರಿಣೇ ನಮಃ 
ದಾಮೋದರಾಯ ನಮಃ 


ವಶ್ರಗರ್ಭಾಯ ನಮಃ 


ಶ್ರೀವತ್ಸಾಂಕಾಯ ನಮಃ 
ಚತುರ್ಭುಜಾಯ ನಮಃ 
ಕ೦ಬುಗೀವಾಯ ನಮಃ 
ವಾಚಸತಯೇ ನಮಃ 
ಕಮಲಾಕ್ಟಾಯ ನಮಃ 
ಬಾಣಬಾಹವೇ ನಮಃ 
ಕಸೂರಿತಿಲಕಾಯ ನಮಃ 


ಅಕ್ರೂರವರದಾಯನಾಯ.... 


ರುಗ್ಮಿಣೀಶಾಯ ನಮಃ 


| 


ತೃಣಾವರ್ತ ಭಂಜನಾಯ.... 


ನೇತ್ರ 


|} 
ಕಟೀಂ ಪೂಜಯಾಮಿ 
ನಾಭಿಂ ಪೂಜಯಾಮಿ 
ಉದರಂ ಪೂಜಯಾಮಿ 
ವ್ಯಕ್ಷಸ್ಥಳಂ ಪೂಜಯಾಮಿ 
ಭುಜೌ ಪೂಜಯಾಮಿ 
ಕಂಠ ಪೂಜಯಾಮಿ 
ಮುಖಂ ಪೂಜಯಾಮಿ 
ಪೂಜಯಾಮಿ 
ಲಲಾಟ೦ಂ ಪೂಜಯಾಮಿ 
ಶಿರಃ ಪೂಜಯಾಮಿ 


ಸರ್ವಾಂಗಂ ಪೂಜಯಾಮಿ 


ಅಥ ದಶಪದ್ಮಪೂಜಾಂ ಕರಿಷ್ಯೇ 


2. ಓಂ ಎಷ್ಟವೇ ನಮಃ 

4. ಓಂ ಗೋವಿಂದಾಯ ನಮಃ 
. ಓ೦ ಗರುಡ ಧ್ವಜಾಯ.... 6. ಓಂ ದಾಮೋದರಾಯ... 
“ಫ್ರಿ ಹೃಷಿಕೇಶಾಯ ನಮಃ 8. ಓಂ ಪದ್ಮನಾಭಾಯ ನಮಃ 
10. ಓ೦ ಶ್ರೀಪ್ರಭವೇಃ ನಮಃ 


(ದೇವರ ಮುಂದೆ ಹತ್ತು ಪದ್ಧರಆಸ್ಟು ಬರೆದು ಮೆಂಅವ 


ಮಂತರಆಸ್ಬು ಉಲಿ ರಂಧಾಕ್ಮತೆಗಆ೦ದ ಪೂಜಸುವುದು.] 
——Te- 


| 


111.1 


ಪುನಃ ದಶಪದ್ಮಾನ್‌ ಮತ್ಸ್ಯಾದಿದಶನಾಮಭಿಃ ಪೂಜಯೇತ್‌ 
1. ಓಂ ಶ್ರೀಮತ್ಸಾಂಗು ನಮಃ 2. ಓ೦ ಕೂರ್ಮಾಯ ನಮಃ 
3. ಓಂ 'ವರಾಹಾಯ ನಮಃ 4.೬೦ ನೃಸಿಂಹಾಯ ನಮಃ 
5 ಓಂ ವಾಮನಾಯ ನಮಃ 6. ಓ೦ ಭಾರ್ಗವಾಯ ನಮಃ 
7. ಓಂ ರಾಘವಾಯ ನಮಃ 8. ಓ೦ ಕೃಷ್ಣಾಯ ನಮಃ 
9. ಓಂ ಬುದ್ಧಾಯ ನಮಃ 10. ಓಂ ಕಲ್ಪಿನೇ ನಮಃ 

ನಿತಿ ಮತ್ತಾ “ದಿದಶನಾಮ. ಪೂಜಾ 
ಪತ್ರ ಪೂಜಾ 

ಓಂ ಕೇಶವಾಯ ನಮಃ ತುಲಸೀಪತ್ರಂ ಸಮರ್ಪಯಾಮಿ 
ಒಂ ನಾರಾಯಣಾಯ... ಚೂತಪತಂ ಸಮರ್ಪಯಾಖು : 
ಓಂ ಮಾಧವಾಯ ನಮಃ ಚ೦ಪಕಪತ್ರಂ ಸಮರ್ಪಯಾಮಿ 
ಓಂ ಗೋವಿಂದಾಯ... ಧಾತ್ರೀಪತ್ರಂ ಸಮರ್ಪಯಾಮಿ 
ಓಂ: ವಿಷ್ಣವೇ ನಮಃ ವಿಷ್ಣುಕ್ರಾಂತಿಪತ್ರಂ ಸಮರ್ಪಯಾಮಿ 
ಓಂ ಮಧುಸೂದನಾಯ... ದೂರ್ವಾಪತ್ರಂ ಸಮರ್ಪಯಾಮಿ 


ಓಂ ತಿವಿಕಮಾಯ ನಮಃ ಬಿಲ್ಲಪತ್ರಂ ಸಮರ್ಪಯಾಮಿ 
ಓಂ ವಾಮನಾಯ ನಮಃ ಔದುಂಬರವ ತ್ರಂ ಸಮರ್ಪಯಾಮಿ 
ಓಂ ಶ್ರೀಧರಾಯ ನಮಃ ವಟಪತ್ರಂ ಸಮರ್ಪಯಾಮಿ 
ಓಂ ಹೃಷಿಕೇಶಾಯನಮಃ ಶಮೀಪತ್ರಂ ಸಮರ್ಪಯಾಮಿ 
ಓಂ ಪದ್ಮನಾಭಾಯ... ಪದ್ಮಪತ್ರಂ ಸಮರ್ಪಯಾಮಿ 


sy 
Wn 


/ 


ಪುಷ್ಪ ಪೂಜಾ 
ಓಂ ಸಂಕರ್ಷಣಾಯ ನಮಃ ಕೇತಕೀಪುಷಂ 
ಓ೦ ವಾಸುದೇವಾಯ ನಮಃ ಕಮಲಪು 


A, 
೫d ಬ 
3 
| 


ಓಂ ಪ್ರದ್ಯುಮ್ನಾಯ ನಮಃ ಚಂಪಕಪುಷಂ ಸಮರ್ಪಯಾಮಿ 
ಓಂ ಅನಿರುದ್ಧಾಯ ನಮಃ ಮಲ್ಲಿಕಾಪುಷಂ ಸಮರ್ಪಯಾಮಿ 
ಓಂ ಮುರುಷೋತ್ತಮಾಯ ಕ್‌ ಜಾಜೀಪುಷಂ ಸಮರ್ಪಯಾಮಿ 


ಓ೦ ಅಧೋಕ್ಷಜಾಯ ನಮಃ ಸುಗಂಧಿನೀಪುಷಂ ಸ 

ಓ೦ ನಾರಸಿ೦ಹಾಯ ನಮಃ ಕುಮುದಪುಷಂ ಸಮರ್ಪಯಾಮಿ 
ಓಂ ಅಚ್ಯುತಾಯಯ ನಮಃ ಅಶೋಕಪುಷಂ ಸಮರ್ಪಯಾಮಿ 
ಓ೦ ಜನಾರ್ಧನಾಯ ನಮಃ ಕರವೀರಪುಷ್ಪಂ ಸ 
ಒಂ ಉಪೇಂದ್ರಾಯ ನಮಃ ನಾಗಚಂಪಕಪುಷಂ ಸಮರ್ಪಯಾಮಿ 
ಓ೦ ಹರಯೇ ನಮಃ ಮಂದಾರಪು 

ಓ೦ ಶ್ರೀಬಾಲಕೃಷ್ಣಾಯ ನಮಃ ಪಾರಿಜಾತಪುಷ್ಪಂ ಸಮರ್ಪಯಾಮಿ 
ಒಂ ಶ್ರೀಗೋಪಾಲಕೃಷ್ಣಾಯ... ನಾನಾವಿಧಪುಷ್ಪಾಣಿ ಸಮರ್ಪಯಾಮಿ 


ತುಲಸೀದಲ ಸಮರ್ಪಣಂ 
ಸಹಸ್ರ ನಾಮಾಷ್ಟೋತ್ತರ ಶತನಾಮಭಿಃ ಪೂಜಾ 
ಎಧಿ :- ಆಚಮ್ಯ, ಪ್ರಾಣಾನಾಯಮ್ಯ........ ಶ್ರೀವಿಷ್ಣುಪ್ರೇರಣಾಯ, 
ಶ್ರೀವಿಷ್ಣುಪ್ರಿತ್ಯರ್ಥ೦ ವಿಷ್ಣೋರ್ನಾಮ ಸಹಸ್ಸೈಃ ಸಹಸ್ರ ತುಲಸೀದಲಾರ್ಪಣಂ, 
ಶ್ರೀಕೃಷ್ಣಾಪ್ಟೋತ್ತರ ಶತನಾಮಭಿಃ ತುಲಸೀದಲಾರ್ಪಣಂ ಚ ಕರಿಷ್ಯೇ 


( ಇತಿ ಸಂಕಲ್ಪ ತುಲಸೀ ಪುಷ್ತಾದಿಭೀ ಪೂಜಾಮ ಕುರ್ಯಾತ್‌) 


ಎ! 





-18- 





!1// /////' 


ಧೂಪಂ 
ಶಯನ ಗಂಧಾದ್ಭೆ ಸುಮನೋಹರಂ! 


ಧೂಪಂ ದುಗ್ಬಾಬ್ಧಿ 
ಸರ್ವಾಭಿಷ್ಟಪ್ರದಂ ದೇವ ಗ್ರಹಣಾಸುರ ಭಂಜನ ॥ 


ಓಂ ಯತ್ನುರುಷಂ ವ್ಯದಧುಃ ಕತಿಧಾ ವ್ಯಕಲ್ಹಯನ್‌ 


ಮುಖಂ ಕಿಮಸ್ಕ ಕೌ ಬಾಹೂ ಕಾ ಊರು ಪಾದಾ ಉಚ್ಛೇತೇಳ 
ಶ್ರೀಬಾಲಕ್ಕ ಷ್ಲಾಯ ನಮಃ ಧೂಪಂ ಸಮರ್ಪಯಾಮಿ 
ದೀಪಃ 
ಸಾಜ್ಕಂ ತ್ರೀವರ್ತಿ ಸಮಯುಕ್ತಂ ಜ್ಞಾನ ವಿಜ್ಞಾನ ಸ ಸಾಧನಂ ! 
ದೀಪಂ 1 ದೇವೇಶ ಕೈವಲ್ಯ ಫಲದಾಯಕ | 


| | 
ಓಂ ಬ್ರಾಹ್ಮಣೋಟ್ಯ ಮುಖಮಾಸೀದ್ದಾಹ ನ ರಾಜನ್ನಃ ಕೃತಃ | 


ಊರು ತದಸ್ಯ ಯದ್ವೆ ಶ್ಯ ಪದ್ಭ್ಯಾಂ ಶೂದ್ರೋ ಅಜಾಯತ ॥ 
ಶೀಬಾಲಲ್ಕ ಹಾಯ ನಮಃ ದೀಪಂ ಸಮರ್ಪಯಾಮಿ. 


ನೈವೇದ್ಯಂ 
ಎಧಿ:- 
೧. ದೇವಸ್ಕಾಗೇ ಚತುಷ್ಕೋಣ ಮಂಡಲಂ ಕೃತ್ತಾ 
೨. ತಸ್ಕೋಪರಿ ಶ್ರೀ ಬೀಜಂ ವಿಲಿಖ್ಯ, 
೩. ತದುಪರಿ ನಯವೇದ್ಧಂ ಸಂಸ್ಥಾಪ್ಯ, 
೪. ಗೋಘೃ ತೇನಾಭಿಘಾರ್ಯ, 
ಕ ತುಲಸೀ ಮಿಶ್ರಿತ೦ ಜಲಂ ದಕ್ಷಿಣ ಹಸ್ತೇ ಗೃಹೇತ್ವಾ, 
೬ ಓಂ ನಮೋ ನಾರಾಯಣಾಯ, ಇತಿ ಮೂಲ ಮಂತ ಜಪ್ತ್ವಾ, 
೭. ನೈವೇದ್ಯಂ ಪ್ರೋಕ್ಟ್ಯ. 


ಎಂ ಉಬುಜ  ಗ್ರಸ ಅಲಿ ಸಸಂ: 
. 19- 


೮. ತುಲಸೀದಲಾನಿ ನೈವೇದ್ಯ ಪದಾರ್ಥೇಷು ನಿಧಾಯ, 

೯. ತಾರ್ಕ್ಸಾದಿ ಪಂಚಮುದಾ? ಪ್ರದರ್ಶ್ಯ, 

೧೦. ನಯವೇದ್ಯೋಪರಿ ಮೂಲಮಂತಂ ಜಪೇತ್‌, 

೧೧. ತತಃ ಹಸ್ತೇ ಜಲಂ ಗೃಹೀತ್ವಾ, 

೧೨. ಭೂರ್ಭುವಃಸ್ಥ ಸತ್ಯಂತ್ಸರ್ತೇನ ಪರಿಷಿ೦ಚಾಮಿ, 

೧೩. ಶೀ ಬಾಲಕ ಪ್ರಾಯ ನಮಃ ಆಪೋಷನಾರ್ಥೇ 
ಉದಕಂ ಸಮಪ ೯ಯಾಮಿ. 

೧೪. ೧. ಪ್ರಾಣಾತ್ಮನೇ ನಾರಾಯಣಾಯ ಸ್ವಾಹಾ. 

. ಅಪಾನಾತ್ಮನೇ ವಾಸುದೇವಾಯ ಸ್ಪಾಹರ. 

. ವ್ಯಾನಾತ್ಮನೇ ಸಂಕರ್ಷಣಾಯ ಸ್ವಾಹಾ. 

. ಉದಾನಾತ್ಮನೇ ಪ್ರದ್ಯುಮ್ನಾಯ ಸ್ವಾಹಾ. 

ಸಮಾನಾತ್ಮನೇ ಅನಿರುದ್ಧಾಯ ಸ ಸ್ವಾಹಾ. 

ಭಕ ಕ್ಷ್ಯಬೋಜ್ಯ ಫಲಾಪೇತಂ ದಥ್ಯೋದನ ಸ ಸಮಸ್ಸಿತಂ। 


ನೈವೇದ್ಯಂ ನಾಸ್ಮಣಂ ದೇವಕ್ಕಾ ಸಹ ಕೇಶವ! 


| 
ಏವಂ ಪ್ರಾರ್ಥ್ಯ. ಓ೦ ಚ೦ದ್ರಮಾ ಮನಸೋ ಜಾತಶ್ಚ್ರೋಃ ಸೂರ್ಯೋ ಅಜಯತಃ! 
ಮುಖಾದಿಂದಶ್ಚಾಗ್ನಿಶ್ಚ ಪ್ರಾಣಾದ್ವಾಯುರಜಾಯತ। 
ಶೀ ಬಾಲಕೃಷ್ಣಾಯ ನಮಃ ನೈವೇದ್ಯಸಮರ್ಪಯಾಮಿ. 

೧೫. ಶ್ರೀ ಬಾಲಕೃಷ್ಣಾಯ ನಮಃ ಪಾನಿಯಾರ್ಥೇ 
| ಉದಳಂ ಸಮರ್ಪಯಾಮಿ. 
೧೬. ತತಃ ಸ್ವಸ್ಯ ದೇವಸ್ಯ ಚ ಮಧ್ಯೇ ವಸ್ತಂ ಧೃತ್ತಾ, 
೧೭. ಭುಂಜಾನಂ ಚೆ೦ತಯನ್‌, 

ಡಿಗ್ರಿ 


ಆ ಯ0 ಔಚ. ಓಟ 





/1/1///////!!! 


ನಲ. ವಸ ಸಂ ಏಸೂಜೇತ್‌, 
೧೯. ಅಮೂತಾಪಿಧಾನಮಸಿ ಸ್ವಾಹ ಶ್ರೀ ಬಾಲಕೃಷ ಪ್ರಾಯ ನಮಃ | 
ಉತರಾಪೋಷನಾರ್ಥೇ "ಉದಕಂ ಸಮರ್ಪಯಾಮಿ. 
ಶ್ರೀ ಬಾಲಕ ೃಷ್ಣಾಯ ನಮಃ 
ಹಸ ಸಮುಖಪ್ಪಕ್ಷಾಲನಾರ್ಥೇ ಉದಕಂ ಸಮರ್ಪಯಾಮಿ. 
ಶೀ ಬಾಲಕೃಷ್ಣಾಯ ನಮಃ 
ಗಂಡೂಶಾರ್ಥೇ ಕಾಡೇ ಸಮರ್ಪಯಾಮಿ. 
ಶ್ರೀ ಬಾಲಕೃಷ್ಣಾಯ ನಮಃ 
ಕರೋದ್ವರ್ತನಾರ್ಥೆ ಚಂದನಂ ಸಮರ್ಪಯಾಮಿ. 


ತೌಾಂಬೂಲಂ 
ತಾ೦ಬೂಲಂ ಚ ಸಕರ್ಪೂರಂ೦ ಸುಗಂಧ ದ್ರವ್ಯ ಮಿಶ್ರಿತಂ। 
ನಾಗವಲ್ಲಿ ದಳ್ಳೆರ್ಯಕ್ತಂ ಗೃಹಾಣ ವರದೋ ಭವ। 
ಶ್ರೀ ಬಾಲಕೃಷ್ಣಾಯ ನಮಃ ತಾಂಬೂಲಂ ಸಮರ್ಪಯಾಮು. 


ದಕ್ಷಿ ಹಾ 
ಸೌವರ್ಣಂ ರಾಜತಂ ತಾಮ್ರಂ ನಾನಾರತ್ನ ಸಮನ್ನಿತಂ। 
ಕರ್ಮಷಾಡ್ಗುಣ್ಕ ಸಿದ್ಧ ೂಾರ್ಥ್‌ಂ ದಕ್ಷಿಣಾಂ ಪ್ರತಿಗೃ ಹ್ಯತಾಂ। 
ಶ್ರೀ ಬಾಲಕೃಷ ಷ್ಣಾಯ ಕೆ ಹಿರಣ್ಯದಕ್ಷಿಣಾಂ ಸಮರ್ಪಯಾಮಿ. 
ಫಲಾನಿ 
ರಂಭಾಫಲಂ ನಾರಿಕೇಲಮ ತಥೈವಾಮ್ರಫಲನಿ ಚಿ! 
ಪೂಜಿತೋಸಿಸುರಿಶ್ರೇಷ್ಠ ಗೃಹ್ಯತಾಂ ಕಂಸಸೂದ॥ 
ಶ್ರೀ ಬಾಲಕೃಷ ಷ್ಲಾಯ ನಮಃ ನಾನಾವಿಧಫಲಾನಿ ಸಮರ್ಪಯಾಮಿ. 
- 21 - 





ಮಂಗಲಾರತೀ। 
ಅಜ್ಞಾನಧ್ವಾಂತಶಮನ ಜ್ಞಾನ ಸ ಸಾಧನಮುತ್ತಮ। 
ನಿರಾ೦ಿಜನಂ ಗೃಹಣೇದಂ ಕೃಷ್ಣ ಕರ್ಪೂರ ಸಂಯುತಂ।॥ 


ಓಂ ಶ್ರೀಯೇ ಜಾತಃ ಶಿಯ ಆಸಿರಿಯಾಮ ಶ್ರೀಯಂ ವಯೋ 
ಜರಿತೋಭ್ಯೋದಧಾತಿ 


ಶ್ರೀಯಂ ವಸಾನ ಅಮೃತತ್ನಮಾಯಾನ್‌ ಭವಂತಿ ಸತ್ಯ ಸಮಿಥಾ ಮಿತದೌ? 


ಶ್ರೀ ಬಾಲಕೃಷ ಷ್ಲಾಯ ನಮಃ 
ನೀರಾಂಜನಂ ಸಮರ್ಪಯಾಮಿ. 


ಕರ್ಪೂರಕಂ ಮಹಾರಾಜ ರಂಭೋದ್ಭೂ ತಂ ಚ ದೀಪಕಂ । 
ಮುಂಗಲಾರ್ಥಂ ಮಹೀಪಾಲ ಸಂಗೃ ಹಾಣ ಜಗತ್ಪತೇ ॥ 
ಓಂ ನಾಭ್ಯಾ ಆಸೀದಂತರಿಕ್ಷಂ ಶೀರ್ಷ್ಣೋ ದ್ಯೌಃ ಸಮ ವರ್ತತ। 
| 
ಪದ್ಭ್ಯಾ ಭೂಮಿರ್ದಿಶಃ ಶ್ರೋತ್ರಾತ್ರಥಾ ಲೋಕಾ ಅಕಲಯನ್‌ | 
ಶ್ರೀ ಬಾಲಕೃಷ್ಣಾಯ ನಮಃ ಕರ್ಪೂರದೀಪಂ ಸಮರ್ಪಯಾಮಿ. 


ಮಂತ್ರಪುಷ್ಟಾಂಜಲಿಃ 
ಷಾ೦ಜಲಿಂ ಗೃಹಾಣೋಯಂ ವಿವಿಧೈಃ ಃ ಕುಸುಮೆ ರ್ಯುತಂ!। 
ಮೂರ ೯ಮಾರೋಪಿತಂ ಭಕ್ತ್ಯಾ ತವ ಸಾನಿಧ್ಯ ಮುಚ್ಛೆಯಾ | 


ಓಂ ನಮೋಮಹದ್ದೊ 1 ನಮೋ ಆರ್ಭಕೇಭ್ಯೋ ನಮೋ 
| 
ಯುವಭ್ಯೋ ನಮಃ ಅಶಿನೇಭ್ಯಃ | 
| | 
ಯಜಾಮಧೇವಾನ್ಯದಿ ಶಕ್ನವಾಮ ಮಾ ಜ್ಯಾಯಸಃ ಶಂಸಮಾವೃಕ್ತಿ ದೇವಾ 
ತ. 


/ | / | / / / 
/ / / / / / / ; 


ಶ್ರೀ ಬಾಲಕ್ಕ ಪ್ಲಾಯ ನಮಃ 
ಮುಂತಮಷಾಂಜಲಿ "ಸಮರ್ಪಯಾಮಿ. 
ರಾಜೋಪಚಾರನ್‌ ದತ್ತ್ವಾ ಶ್ರೀಬಾಲಕ್ಕ ಷ್ಣಾಯ ನಮಃ 
ರಾಜೋಪಚಾರನ್‌ ಸಿ ಸಮರ್ಶಯಾಮಿ. ( ಇತಿ ಶಂಖಭ್ಯ ಮಣಂ) 


ಓಂ ಓರಣ್ಯರೂಪಃಸ ಹರಣ್ಯಸಂದ್ರ ಗಪಾ ಪಾತ್ಯೇದು ಹರಣ್ಯವರ್ಣಃ 


, 
ಹಿರಣ್ಯಯಾತ್ತರಿ ಯೋನೇರ್ನಿಷದ್ಯಾ ಹಿರಣ್ಯ 2 ದ್ದಾದದತ್ಯನ್ನಮನ್ವೆ 
ಸುವರ್ಣಪುಷ ಸಮರ್ಪಯಾಮಿ. 


ಪ್ರಸನ್ನಾರ್ಫ್ಯಂ 
ದೇವಕೀ ಗರ್ಭ ಸಂಭೂತ ಕಂಸಪ್ರಾಣಾಪ ಪಹಾರಕ | 
ಇದಮರ್ಫ್ಯಂ ಪ್ರದಾಸ್ಯಾಮಿ ಮಮ ಕೃಷ್ಣ ಪ್ರಸಿ ಪಸಿದಭೋ ॥ 
ಶ್ರೀ ಬಾಲಕೃ ಷ್ಲಾಯ ನಮಃ ಪ ಪ್ರಸನ್ನಾರ್ಯಂ ಸಮರ್ಪಯಾಮಿ. 
ಶ್ರೀ ವಿಷ್ಣವೇ ನಮಃ ಪ ಪ್ರಸನ್ನಾರ್ಫ್ಯಂ ಸಮರ್ಪಯಾಮಿ. 


| ಓಂ ಅನಂತಾಯ ನಮಃ ೧ ಓಂ ಗೋವಿಂದಾಯ ನಮಃ 
3. ಓಂ ಗರುಡದ್ದಜಾಯ... 4. ಓ೦ ಹೃಷಿಕೇಶಾಯ ನಮಃ 
5, ಓಂ ಪದ್ಮನಾಭಾಯ ನಮಃ 6. ಓಂ ಜೀಷ್ಟವೇ ನಮಃ 
7. ಓಂ ಹರಯೇ ನಮಃ 

ಇತಿ ದಶಮೂರ್ತಿಭ್ಯಃ ದಶಾರ್ಫ್ಯಂ ದತ್ತ್ವಾ, 


ಪ್ರದಕ್ಷಿಣಾ: 
ಯನಿ ಕಾನಿ ಚ ಪಾಪಾಣ ಜನ್ಮಾಂತರ ಕೃತಾನಿ ಚ | 
ತಾನಿ ತಾನಿ ವಿನಶ್ಶಂತಿ ಪ್ರದಕ್ಷಿಣ ಪದೇ ಪದೇ ॥ 


ನಯಮ 


23 


ಪ್ರದಕ್ಷಿಣತ್ರಯಂ ದೇವ ಪ್ರಯತೆ ನ ಮಾಯಾ ಕೃತಂ | 
ತೇನ ಪಾಪಾನಿ ಸರ್ವಾಣಿ ನಿತಯ ನಮೋಸುತೇ | 
ಗೋವಿಂದ ದಾಮೋದರ ಪದ್ಮನಾಭ ಶಂಖಚಕ್ರ 'ಗದಾಧರ | 


ಪ್ರದಕ್ಷಿಣಂ ಕರಿಷ್ಯಾಮಿ ಕಲ್ಪ ಸಾಧನಮೇ ಪ್ರಭೋ ॥ 
ಓಂ ಸಪ್ಪಾಸ್ಯಾಃ ಸನ್ನರಿಧಯಸಿಃ ಸಪ ಸಮಿಧಃ ಕೃತಾಃ | 


ರಾರಾ 


| 
ದೇವಾ ಯದ್ಯಜ್ಜಂ ತನ್ನಾನಾ ಅಬಧನ್‌ ಪುರುಷಂ ಪಶುಂ ॥ 


ಶ್ರೀ ಬಾಲಕೃಷ್ಣಾಯ ನಮಃ ಪ್ರದಕಿಣಾಂ ಸಮರ್ಪಯಾಮಿ. 


ಟಃ 
ನಮಸಾರಾಃ 

ಕೃಷ್ಣಾಯ ವಸುದೇವಾಯ ಹರಯೇ ಪರಿಮಾತ್ಮನೆ । 

ಪ್ರಣತಃ ಕ್ಷೇಶನಾಶಾಯ ಗೋವಿಂದಾಯ ನಮೋ ನಮಃ ॥ 

ನಮೋ ಬ್ರಹ್ಮಣ್ಯ ದೇವಾಲಯ ಗೋ ಬ್ರಾಹ್ಮಣ ಹಿತಾಯ ಚ | 

ಜಗದ್ಧಿತಾಯ ಕೃಷ್ಣಾಯ ಗೋವಿಂದಾಯ. ನಮೋ ನಮಃ ॥ 

ನಮಸ್ತುಭ್ಯ ಜಗನ್ನಾಥ ದೇವಕೀ ತನಯ ಪ್ರಭೋ | 

ವಸುದೇವಾತ್ಮ ಜಾನಂತ ಯಶೋದಾನಂದನವರ್ದನ | 

ಗೋವಿಂದ ಗೋಕುಲಾಧಾರ ಗೋಪಿಕಾ೦ತ ನಮೋಸ್ತುತೇ ॥ 


ಇತ್ಯಾದಿ ಹಾಂತ್ರ 2 ಧಾ ದಂಡಂ ಪ್ರಣಾಮಂ ಕೃತ್ವಾ 
ಒಂ ಯಜ್ಞೇನ ಯಜ್ಞಮಯಜಂತ ದೇವಾಸ್ತಾನಿ ರಾಜ್‌ 
ಪ್ರಥಮಾನ್ಯಾಸನ್‌ | 
ತೇಹ ವಾಂ ಮಹಿಮಾನಃ ಸಚಂತ ಯತ್ರ ಸೂರ ಸ ಸಾಧ್ಯಾಃ 
ಸಂತಿ ದೇವಾಃ ॥ 
ಶ್ರೀ ಬಾಲಕೃಷ್ಣಾಯ ನಮಃ ನಮಸ್ಕಾರಾನ್‌ ಸಮರ್ಪಯಾಮಿ. 
- 24 - 


(b 


ತ್ರ 





ಕ್ಸ ಮಾಪನಂ 


ಅಪರಾಧಸಹಸ್ರಾ ಸಾಣಿ ಕ್ರಯಂತೇಹರ್ನಿಶಂ ಮಯಾ | 
ತಾನಿ ಸರ್ವಾಣಿ ಮೇ ದೇವ ಕ್ರಮಸ್ವ ಪುರುಷೋತ್ತಮ | 


ಪ್ರಾರ್ಥನಾ 


ದೇವಕೀನಂದನ ಶ್ರಿ ಶೀಶ ಹರೇ ಸ೦ಸಾ ಸಾರಸಾಗರತ್‌ | 

ದುವೃ ೯ತ್ತಾ೦ ಸ ಸ್ತಾಯಸೀ ವಿಷ್ಣೋ ಯೇ ಸ್ಮರಂತಿ ಸ ಸಕ್ಕನ್ನಕ್ಕ ತ್‌ 

ಸೋಹಂ “ದೇವಾಶಿ ದುವೃತ್ತ ಸ್ವಾಹಿಮಾಂ ಕೋಕ ಹಾರತ್‌ | 
ಪುಷ್ಕರಾಕ್ಷನಿಮಗ್ನೊ ೀಹ೦ "ಮಹೆಸ್ಕ ಜ್ಞಾನ ಸ ಸಾಗರೆ | 

ತ್ರಾಹಿ ಮಾ೦ ದೇವ ದೇವೇಶ ತ್ಯಾಮೃ ತೇನ್ಯೋನ ರಕ್ಷಿತಾ | 

ಕೃಷ್ಣಾಯ ವಾಸುದೇವಾಯ ಗೋ ಬ್ರಾಹ್ಮಣ ತಾಯ ಚ! 

ಜಗದ್ದಿತಾಯ ಕೃಷ್ಣಾಯ ಸೋವಿಂದಾಯ ನಮೋ ನಮಃ ॥ 

ಶ್ರೀ ಬಾಲಕ ಷ್ಣಾಯ "ನಮ: ಪಾರ್ಥನಾಂ ಸಮರ್ಪಯಾಮಿ. 


ಕೃಷ್ಣಾ ನಾರ್ಪಣಂ. 


ಕಾಯೇನ ವಾಚಾ ಮನಸೇಂದ್ರಿಯೈರ್ವಾಬುದ್ಗಾ ತ್ಮನಾ ವಾ 

ಪ್ರಕೃ ತೇಃ ಸ್ಹಭಾವಾತ್‌! . 

ಕರೋಮಿ ಯದ್ಯತ್‌ ಸಕಲಂ ಪರಸ್ಮೈ ನಾರಾಯಣಾಯೇತಿ ' 
ಸಮರ್ಪಯಾಮಿ | 

ವರ್ತಮಾನೇ....... ಶ್ರೀವಿಷ್ಣು ಪ್ರ ಪೇರಣಯಾ ಶ್ರೀವಿಷ್ಣು 

ಪ್ರಿತ್ಯರ್ಥಂ ಅನೇನ ಮಯಾಚರಿತ ಜನ್ಮಾಷ್ಟಮೀವ್ರತೇ ಸ ಪರಿವಾರ 
ಕ್ರೀಬಾಲಕೃಷ್ಣಾ ಪೂಜಾರಾಧನನೇನ ಭಗವಾನ್‌ ಶ್ರೀಬಾಲಕೃಷ್ಣಾಃ 


J 


ಶ್ರೀಕೃಷ್ಣ ಪ್ರತಿಗೃಹ್ಣಾತಿ ಶ್ರೀಕೃಷ್ಣೋ ವೈ ದದಾತಿ ಚ | 
ಶ್ರೀಕೃಷ್ಣ ಸ್ವಾರಕೋಭಾಭ್ಯಾಂ ಶ್ರೀಕೃಷ ಪ್ರಾಯ ನಮೋ ನಮಃ 
ಇತಿ ಪದ್ಮಪುರಾಣೋಕ್ತ. ದಶಾಫಲ ವ್ರತ 
ಶ್ರೀ ಬಾಲಕೃಷ್ಣ ಪೂಜಾ ಸಂಪೂರ್ಣಂ 
ದಿ.ಸೂ.: ಅರ್ಫ್ಯ ಪ್ರಧಾನವು ಚಂದ್ರೋದಯಾ ನಂತರವೇ ಮಾಡತಕ್ಕದ್ದು. ದನೆದ 
ಹಾಲು ಮಿಶ್ರಿಶೋದಕವನ್ನಾಗಲಅ, ಹೂ, ದರ್ಭತುದಿ, ಚಂದನ ಇವು 
ಮಿಶ್ರಿತೋದಕವನ್ವಾಗಅ, ಶಂಬದಲ್ಲ ತುಂಟನಿ ಅರ್ಥ್ಯಗಳನ್ನು ಕೊಡುತ 


ಅರ್ಥ್ಯಪ್ರಧಾನಂ 
ಆಚಮ್ಯ, ಖ್ರಾಹಾನಾಯಮ್ಯ ದೇಶಕಾಲೌಸ ಸಂಕೀರ್ತ್ಯ, ಎಷ್ಟೆ! 
ಪ್ರೇರಣಯಾ ಶ್ರೀವಿಷ್ಣುಪ್ರೀತ್ಯರ್ಥಂ ಜನ್ಮಾಷ್ಟಮೀವ್ರತ ಸಂಪೂರ್ಣ 





ಫಲ ಪ್ರಾಪ್ತ್ಯರ್ಥಂ ಅರ್ಫ್ಯಪ್ರಧಾನಂ ಕರಿಷ್ಯೇ 1, ಸ್ವಕ್ತ 
» 4A 
ಶ್ರೀಕೃಷ್ಣಪ್ರಾರ್ಥನಾ 
ನಮಸ್ತುಭ್ಯಮ ಜಗನ್ನಾಥ ದೇವಕೀತನಯ ಪ್ರಭೋ! ಕ 


ವಸುದೇವಾತ್ಮಜಾನ೦ತ ಯಶೋದಾನಂದವರ್ಧನ ॥ 

ಗೋವಿಂದ ಗೋಕುಲಾಧಾರ ಗೋಪೀಕಾಂತ ನಮೋಸ್ತುತೇ । 
ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ । 

ಪ್ರಣತಃ ಕ್ಷೇಶನಾಶಾಯ ಗೋವಿಂದಾಯ ನಮೋ ನಮಃ 


ಚಂದ್ರಪ್ರಾರ್ಥನಾ _ 


ಶಶಿನೇ ಚಂದದೇವಾಯ ಸೋಮದೇವಾಯ ಚೇಂದವೇ | 
ಮೃಗಿಣೇ ಶಶಿಬಿಂಬಾಯ ಲೋಕದೀಪಾಯ ದೀಪಿನೆ ॥ 
| ರೋಹಿಣೇ ಸಕ್ತಚಿತ್ತಾಯ ಕನ್ಮಾದಾನ ಪ್ರದಾಯಿನೇ । 


- 26- 








೪ eee 
ಹಡ 


ಗ OS — 1ಬಾಟಗ. 


ತಾ 


ಜಾತಃ ಕಂಸವಧಾರ್ಥಾಯ ಭೂಭಾ 


ಶೀತಿ ದೀಧಿತಿ ಬಿಂಬಾಯ ತಾರಕಾಪತಯೇ ಹ ತ್‌ 
ಜ್ಯೋತ್ಸ್ನಾ ಪತೇ ನಮಸ್ತುಭ್ಯಂ ನಮಸ್ತೆ ಜ್ಯೋತಿಷ್ಯಾ ಮ 
ನಮಸೇ ರೋಹಿಣೀಕಾಂತ ಸುಧಾಕುಂಭ ನಮೋಸ್ತು ೨ 
| ೯೦ 
ಕೃಷ್ಣಾಯ ಅಫ್ಯ 
ರೋತ್ತಾರಣಾಯ ಚೆ 


ಕೌರವಾಣಾಂ ವಿನಾಶಾಯ ದೈತ್ಯಾನಾಂ ನಿಧನಾಯ | y 
ಪಾಂಡವಾನಾಂ ಹಿತಾರ್ಥಾ ಯ ಧರ್ಮಸಂಸ್ಥಾಪನಾಯ 

ಗೃಹಣಾರ್ಫ್ಯ೦ ಮಯಾದತ್ತಂ ದೇವಕ್ಕಾ ಸಹಿತೋ ಹರೇ ॥ 
ದೇವಕೀ ಸಹಿತ ಶ್ರೀಕೃಷ್ಣಾಯ ಇದಮರ್ಫ್ಯಂ ದತ್ತ ನ ಮಮ. 


ಚಂದ್ರಾಯ ಅರ್ಥ್ಯಂ 
ಕೀರೋದಾರ್ಣವ ಸಂಭೂತ ಅತ್ರಿಗೋತ್ರ ಸಮುದ್ಧವ | - 


 ಗೃಹಣಾರ್ಫಂ ಮಯಾದತ್ತಂ ರೋಹಿಣ್ಯಾ ಸಹಿತಃ ಶಶಿನ್‌ ॥ 


ರೋಹಿಣಿ ಸಹಿತ ಚಂದ್ರಾಯ ಇದಮರ್ಫ್ಯಂ ದತಂ ನ ಮಮ. 


ತಿಥಿ: ಪರಮ ಕಲ್ಯಾಣಿ ಮಾತಾಮಂಗಲದಾಯಿನಿ | 


ನಕ್ಷತ್ರತಾರಕಾಸ್ತುಭ್ಯಂ ಗೃಹಣಾರ್ಫ್ಯಂ ನಮೋಸ್ತುತೇ ॥ 


ಕೃಷ್ಣಂ ಚ ಬಲಭದ್ರಂ ಚ ವಸುದೇವಂ ಚ ದೇವಕೀ | 
ನಂದಗೋಪ ಯಶೋದಾಂ ಚ ಸುಭದ್ರಾಂ ತತ್ರ ಪೂಜಯತ್‌॥ 
ಅಧ್ಯಸಿತಾ ನಿರಾಹಾರೋ ಸ್ನೋ ಭೂಕ್ತೆ ಏರಮೇಶ್ವರ । ; 
ಭೋಕ್ಷಾಮಿ ಪುಂಡರೀಕಾಕ್ಷ ಅಸ್ಮಿನ್‌ ಜನ್ಮಾಷ್ಟಮೀ ವೃತ೦ ॥ 





ಕ 


ಥ್‌ 
ಷಿ. ' ; 


